“1 


ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1704 
ಸದಸ್ಯರ ಹೆಸರು ಶ್ರೀ ಎನ್‌.ರವಿಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾ೦ಕ 14-03-2022 
ಉತ್ತರಿಸುವ ಸಚಿವರು ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 
ಸಚಿವರು 
ಪ್ರಶ್ನೆ ಉತ್ತರ 


: ಕನುಡ ಮತ್ತು ಸಂಸ್ಕೃತಿ ಇಲಾಖೆಯ 


ವತಿಯಿಂದ ಮದರಸಗಳಲ್ಲಿ ಕನ್ನಡ 
ಕಡ್ಡಾಯದ ಅನುಸರಣೆ ಆಗುತ್ತಿರುವ 


' ಕುರಿತು ಪರಿಶೀಲನೆ ನಡೆಸಲಾಗಿದೆಯೇ, 


ಇಲಾಖೆಯ ಅಧೀನಕ್ಕೆ ಒಳಪಡುವುದಿಲ್ಲ. ಅವು 


ಮದರಸಗಳು ಕನ್ನಡ" ಮತ್ತು ಸಂಸ್ಕೃತಿ 


ಧಾರ್ಮಿಕ ಸಂಸ್ಥೆಗಳು ಆಗಿರುವುದರಿಂದ. 


ಪರಿಶೀಲನೆ ನಡೆಸಲಾಗಿರುವುದಿಲ್ಲ. 


: ಮದರಸಗಳಲ್ಲಿ ಕನ್ನಡ ಹೇಳಿಕೊಡಲು 
ಯಾವ ಅರ್ಹತೆ 


: ಸರ್ಕಾರದ ನಿಲುವೇನು; 


ಹೊಂದಿರುವ 


ಶಿಕ್ಷಕರನ್ನು ನೇಮಿಸಲಾಗಿದೆ; ಈ ಕುರಿತು 


ಮದರಸಗಳು ಧಾರ್ಮಿಕ ಸಂಸ್ಕೆಗಳು 


' ಆಗಿರುವುದರಿಂದ ಕನ್ನಡ ಮತ್ತು ಸಂಸ್ಕೃತಿ : 
: ಇಲಾಖೆಯ ವತಿಯಿಂದ ಶಿಕ್ಷಕರನ್ನು ನೇಮಿಸುವ 
: ಪ್ರಮೇಯ ಇರುವುದಿಲ್ಲ. 


': ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 
; ರಾಜ್ಯದ ಎಷ್ಟು ಮದರಸಗಳ ಪರಿಶೀಲನೆ 
ವಡೆಸಿದೆ; ಮದರಸಗಳಲ್ಲಿ ಕನ್ನಡ 


; ಅನುಷ್ಠಾನದ 
: ಸ್ರಮಗಳೇನು? 


ಕುರಿತು 


ಕೈಗೊಂಡ 


ಸಂಖ್ಯೆ: ಕಸ೦ವಾ 39 ಕೆಓಎಲ್‌ 2022. 


ಉತ್ತರವನ್ನು (ಅ)ರಲ್ಲಿ ವಿವರಿಸಲಾಗಿದೆ. 


(ವನಿ.ಸುನಿ ಮಾರ್‌) 


ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


